ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಕಾಮಗಾರಿ ಮಾಡದೇ ಅನುದಾನ ದುರ್ಬಳಕೆ ಆಗಿರುವುದರ ಬಗ್ಗೆ ಸೂಕ್ತ ತನಿಖೆ ಮಾಡುವ ಕುರಿತು 
ಶ್ರೀ ಘೋಟ್ಸೆಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಲೇತು :- 
951 (1075) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಾರವಾರ ಜಿಲ್ಲೆಯ ವ್ಯಾಪ್ಲಿಯಲ್ಲಿ 2015-16ನೇ ಸಾಲಿನಿಂದ 2019-20ನೇ ಸಾಲಿನವರೆಗೆ ಕೆನರಾ ವೃತ್ತದ 
ಹಳಿಯಾಳ ವಿಭಾಗಕ್ಕೆ ಬಂದಿರುವ ಅನುದಾನ ಎಷ್ಟು; ಹಾಗೂ ಸದರಿ ಅನುದಾನದಿಂದ ಕೈಗೊಂಡ 
ಕಾಮಗಾರಿಗಳು ಯಾವುವು; ವಿವರ ಹಾಗೂ ಆಡಿಟ್‌ ಪ್ರತಿಯೊಂದಿಗೆ ನೀಡುವುದು ; (ಹಾಮಗಾರಿಯ 
ಅಂದಾಜು ಪ್ರತಿ, ಬಿಲ್‌ ಪ್ರತಿ, ಎಂ.ಬಿ. ಪ್ರತಿ ಹಾಗೂ ಕಾಮಗಾರಿಯ ಫೋಟೋ ಸಮೇತ ತಾಲ್ಲೂಕುವಾರು / 
ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಸದರಿ ಕಾಮಗಾರಿಯಲ್ಲಿ ಬಹಳಷ್ಟು ಅವ್ಯವಹಾರಗಳು ನಡೆದಿರುವುದು ಕಂಡು ಬಂದಿದ್ದು, 
ಸರ್ಕಾರದಿಂದ ಬಂದಿರುವ ಅನುದಾನ ದುರುಪಯೋಗವಾಗಿದ್ದು, ಈ ಬಗ್ಗೆ ಸಾರ್ವಜನಿಕರಿಂದ 
ದೂರುಗಳು ಬಂದಿರುವುದರಿಂದ ಸಂಬಂಧಿಸಿದ ಅಧಿಕಾರಿಯ ಮೇಲೆ ಸೂಕ್ತ ತನಿಖೆ ನಡೆಸಿ ಕ್ರಮ 
ಜರುಗಿಸಲಾಗುವುದೆಳಿ; (ವಿವರ ನೀಡುವುದು) 


(ಇ) ಕೆಲವೊಂದು ವಲಯದಲ್ಲಿ ಬಂದಿರುವ ಅನುದಾನದಲ್ಲಿ ಅಂದಾಜು ಪತ್ರಿಕೆ ತಯಾರಿಸಿ ಮಂಜೂರು 
ಮಾಡಿಸಿಕೊಂಡಿದ್ದು, ಕೆಲಸ ಸರಿಯಾಗಿ ನಡೆಯದೆ ಶೂನ್ಯವೆಂದು ಸಾರ್ವಜನಿಕರಿಂದ ತಿಳಿದು ಬಂದಿದ್ದು, 
ಈ ಬಗ್ಗೆ ಲೋಕಾಯುಕರಿಂದ ಅಥವಾ ಬೇರೆ ಯಾವುದೇ ಮೂಲದಿಂದ ಸೂಕ್ತ ತನಿಖೆ 
ಮಾಡಿಸಲಾಗುವುದೇ? 


